ಕರ್ಪಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2164 

ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀಮತಿ. ಎಸ್‌ವೀೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ಸಚಿವರು : ತೋಟಗಾರಿಕೆ ಹಾಗೂ ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಸಚಿವರು. 


ಉತ್ತರಿಸುವ ದಿನಾಂಕ : 18.03.2022. 


ಪ್ರಶ್ನೆ ಉತ್ತರ 


ಕೊಡಗು 
ಮೆಣಸು ಬೆಳೆಯನ್ನು | 
ಉತ್ತೇಜಿಸುವ ಹಾಗೂ 
ಪೋತ್ಸಾಹಿಸುವ ನಿಟ್ಟಿನಲ್ಲಿ 
ಕರಿಮೆಣಸು ಸಂಸ್ಕರಣಾ 
ಘಟಕ ಹಾಗೂ ಪೆಪ್ಪರ್‌ 
ಪಾರ್ಕ್‌ ಸ್ಥಾಪಿಸಬೇಕೆಂಬ 
ಬೇಡಿಕೆ ಬಹುಕಾಲದಿಂದ | 
ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 
ಬಂದಿದ್ದಲ್ಲಿ ಇದುವರೆಗೂ 
ಕೊಡಗು ಜಿಲ್ಲೆಯಲ್ಲಿ 
ಕರಿಮೆಣಸು ಸಂಸ್ಕರಣಾ 
ಘಟಕ ಹಾಗೂ ಪೆಪ್ಪರ್‌ 
ಪಾರ್ಕ್‌ ಸ್ಥಾಪಿಸಲು ಸರ್ಕಾರ 
ಪ್ರಮ ಕೈಗೊಳ್ಳದಿರಲು 
ಕಾರಣಗಳೇಮ; 

ಯಾವ ಕಾಲಮಿತಿಯೊಳಗೆ 
ಕೊಡಗು ಜಿಲ್ಲೆಯಲ್ಲಿ 
ಕರಿಮೆಣಸು ಸಂಸ್ಮರಣಾ 
ಘಟಕ ಹಾಗೂ ಪೆಪ್ಸ್ಟರ್‌ 
ಪಾರ್ಕ್‌ 
ಸಾಬಿಸಲಾಗುವುದು? 
HORTI/ 187 /HGM /2022 


ಕೊಡಗು ಜಿಲ್ಲೆಯಲ್ಲಿ ಮೆಣಸು ಬೆಳೆಯನ್ನು ಉತ್ತೇಜಿಸುವ 
ಹಾಗೂ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕರಿಮೆಣಸು ಸಂಸ್ಕರಣಾ ಘಟಕ 
ಸ್ಮಾಪಿಸಲು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ 
ಪ್ರತಿ ಘಟಕಕ್ಕೆ ಶೇ.40ರಷ್ಟು ಸಹಾಯಧನವನ್ನು 10 ಲಕ್ಷಗಳವರೆಗೆ 
(ನೀಡಲಾಗುವುದು. ಸದರಿ ಯೋಜನೆಯಡಿ ರೈತರು ಅಥವಾ ಸಂಘ 
ಸಂಸ್ಥೆಗಳು ಬ್ಯಾಂಕ್‌ ಸಾಲ ಪಡೆಯಬಹುದಾದ ಘಟಕಗಳನ್ನು 
ಸ್ಮಾಪಿಸಲು ಅವಕಾಶವಿರುತ್ತದೆ. 


ಆ) 


ಪೆಪ್ಪರ್‌ ಪಾರ್ಕ್‌ ಸ್ಥಾಪಿಸುವ ಪ್ರಸ್ತಾವನೆ ಇರುವುದಿಲ್ಲ. 


ತೋಟಿಗಾರಿಕೆ ಹಾಗೂ ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


